ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 10 ನೇ ಮಾರ್ಚ್‌, 2020 


ಬಿ.ಪಿ.ಎಲ್‌. ಕಾರ್ಡ್‌ ಹಾಗೂ ಎ.ಪಿ.ಎಲ್‌. ಕಾರ್ಡ್‌ಗಳ ಕುರಿತು 
ಡಾ|| ಜಯಮಾಲ ರಾಮಚಂದ್ರ(ನಾಮನಿರ್ದೇಶನ ಹೊಂದಿದವರು):- 


556 (762) ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಇರುವ ನ್ಯಾಯಬೆಲೆ ಅಂಗಡಿಗಳ ಸಂಖ್ಯೆ ಎಷ್ಟು ; (ಸಂಪೂರ್ಣ 
ವಿವರ ನೀಡುವುದು) 


(ಆ) ಕಳೆದ 3 ವರ್ಷಗಳಿಂದ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜನರು ಬಿ.ಪಿ.ಎಲ್‌. ಹಾಗೂ ಎ.ಪಿ.ಎಲ್‌ 
ಪಡಿತರ ಕಾರ್ಡುಗಳಿಗಾಗಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟು ; 


(ಇ) ಬಿ.ಪಿ.ಎಲ್‌ ಹಾಗೂ ಎ.ಪಿ.ಎಲ್‌ ಪಡಿತರ ಕಾರ್ಡುಗಳನ್ನು ವಿತರಿಸಿರುವ ಸಂಖ್ಯೆ ಎಷ್ಟು ; ಪಡಿತರ ಚೀಟಿಗಳನ್ನು ನೀಡಲು 
ತಿರಸ್ಕೃತವಾಗಿರುವ ಹಾಗೂ ನೀಡಲು ಬಾಕಿ ಇರುವ ಅರ್ಜಿಗಳ ಸಂಖ್ಯೆ ಎಷ್ಟು ; 


(ಈ) ಬಿ.ಪಿ.ಎಲ್‌ ಹಾಗೂ ಎ.ಪಿ.ಎಲ್‌ ಪಡಿತರ ಕಾರ್ಡುಗಳನ್ನು ವಿತರಿಸಿರುವ ಅರ್ಜಿದಾರರಿಗೆ ಅನುಗುಣವಾಗಿ ನ್ಯಾಯ ಬೆಲೆ 
ಅಂಗಡಿಗಳು ಇವೆಯೇ ? (ಸಂಪೂರ್ಣ ವಿವರ ಒದಗಿಸುವುದು) 


